ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಹೆಗ್ಗಡದೇವನ ಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಜಾಗ ಒತ್ತುವರಿ ಬಗ್ಗೆ 
ಶ್ರೀ ಎಸ್‌.ನಾಗರಾಜ್‌ (ಸ೦ದೇಶ ನಾಗರಾಜ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) :- 


108 (46) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಹೆಗಡದೇವನಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಜಾಗದ ವಿಸ್ಲೀರ್ಣ ಎಷ್ಟು; ಇದರಲ್ಲಿ ಎಷ್ಟು ಒತ್ತುವರಿ 
ಆಗಿದೆ; ಒತ್ತುವರಿ ಆಗಿರುವ ಜಾಗದ ಪೈಕಿ ಎಷ್ಟು ಜಾಗವನ್ನು ಒತ್ತುವರಿಯಿಂದ ತೆರವುಗೊಳಿಸಲಾಗಿದೆ; 
ಇನ್ನೂ ತೆರವುಗೊಳಿಸಬೆಕಾಗಿರುವ ಜಾಗದ ವಿಸೀರ್ಣ ಎಷ್ಟು; 


(ಆ) ಹೆಗಡದೇವನ ಕೋಟೆ ಸಾರ್ವಜನಿಕ ಆಸ್ಪತೆಗೆ ಮಂಜೂರಾಗಿರುವ ಜಾಗವನ್ನು ಸಮಗ್ರವಾಗಿ ಸರ್ಮೇ 
ಮಾಡಿಸಿ ಒತ್ತುವರಿ ಜಾಗವನ್ನು ಪೂರ್ಣವಾಗಿ ತೆರವುಗೊಳಿಸಿ, ಕಂಪೌಂಡ್‌ ನಿರ್ಮಾಣ ಮಾಡಿ, 
ಆವರಣವನ್ನು ಸ್ವಚ್ಛವಾಗಿಡಲು ಕ್ರಮ ಜರುಗಿಸಲಾಗುವುದೇ? 


